ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ತೋಟಗಾರಿಕಾ ಪ್ರದೇಶ ಹಾಗೂ ಬೆಳೆಗಳ ಬಗ್ಗೆ ಮಾಹಿತಿ 
ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಲೇತು:- 


931(1099) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿರುವ ತೋಟಗಾರಿಕಾ ಪ್ರದೇಶಗಳ ವಿಸೀರ್ಣವೆಷ್ಟು ; ಯಾವ ಯಾವ ಸ್ಥಳಗಳಲ್ಲಿವೆ ; 
(ವಿವರ ನೀಡುವುದು) 


(ಆ) ಸದರಿ ತೋಟಗಳಲ್ಲಿ ಪ್ರಮುಖವಾಗಿ ಬೆಳೆಯುತ್ತಿರುವ ಬೆಳೆಗಳಾವುವು; (ಮಾಹಿತಿ ನೀಡುವುದು) 


(ಇ) ಸದರಿ ತೋಟಗಳಿಂದ ಉತ್ಪಾದನೆಯಾದ ಬೆಳೆಗಳನ್ನು ಯಾವ ಮಾರುಕಟ್ಟೆಗಳಲ್ಲಿ ಮಾರಾಟ 
ಮಾಡಲಾಗುತ್ತದೆ; ಇದರಿಂದ ಬರುವ ವಾರ್ಜಿಕ ಆದಾಯವೆಷ್ಟು ; 


(ಈ) ತೋಟಗಾರಿಕೆಯನ್ನು ಉನ್ನತೀಕರಿಸಲು ಸರ್ಕಾರ ಹೊಸ ಯೋಜನೆ ರೂಪಿಸಲಾಗಿದೆಯೆಣ; 


(ಉ) ರೂಪಿಸಿದ್ದಲ್ಲಿ, ಸದರಿ ಯೋಜನೆಯ ರೂಪುರೇಷೆಗಳೇನು ಹಾಗೂ ಅಂದಾಜು ಮೊತ್ತವೆಷ್ಟು? 


